ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ಕೋವಿಡ್‌-19 ರೋಗವನ್ನು ನಿಯಂತ್ರಣಗೊಳಿಸುವ ಮತ್ತು ಟೆಸ್ಟಿಂಗ್‌ ವರದಿ ವಿಳಂಬತೆ ತಡೆಹಿಡಿಯಲು ಕೈಗೊಂಡ ಕ್ರಮಗಳ 
ಕುರಿತು 


ಶ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನಸಭೆಯಿಂದ ಚುನಾಯಿತರಾದವರು) - 


05 (66) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 

(ಅ) ಕೋವಿಡ್‌-19 ರೋಗವನ್ನು ನಿಯಂತ್ರಣಗೊಳಿಸಲು ಸರ್ಕಾರ ಯಾವ ರೀತಿಯ ಕ್ರಮ ಅನುಸರಿಸಿದೆ; 

(ಆ) ಕೋವಿಡ್‌-19 ರೋಗಕ್ಕೆ ಟೆಸ್ಟ್‌ ಮಾಡಿದ ರೋಗಿಯ ರಿಪೋರ್ಟ್‌ ನಿರೀಕ್ಷೆ ಮಾಡುವುದಕ್ಕೆ ಗರಿಷ್ಠ 10-12 ದಿನ ಆಗುತ್ತಿರುವುದು 


ನಿಜವೇ; ಈ ಅವಧಿಯಲ್ಲಿ ರೋಗಿಯು ಸೆಲ್ಫ್‌ ಕ್ಯಾರಂಟೇನ್‌ ಆಗದೆ ಸುತ್ತಾಡುವುದನ್ನು ತಡೆಹಿಡಿಯುವುದಕ್ಕೆ ಸರ್ಕಾರ 
ತೆಗೆದುಕೊಂಡ ಕ್ರಮವೇನು; ಈ ರೋಗಕ್ಕೆ ಇಲ್ಲಿಯವರೆಗೆ ಐಟಂವಾರು ಖರ್ಚಾದ ವಿವರಗಳೇನು? 


